ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 68 
ಸದಸ್ಯರ ಹೆಸರು : ಶ್ರೀಸುನೀಲ್‌ ಸುಬ್ರಮಣಿ ಎಂ.ಪಿ. 
(ಸ ಸ್ಥಳೀಯ ಸಂಸ್ಥೆಗಳ ಸೇತು 

ಉತ್ತರಿಸಬೇಕಾದ ದಿವಾಂಕ.. . 1309-2021. ನ 

ಉತ್ತರಿಸುವ ಸಜಿ:ವರು : ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 
ಕ್ರ. ಪ್ರಶ್ನೆ ಉತ್ತರ 
ಸಂ| 
ಅ. | ರಾಜ್ಯದಲ್ಲಿ ನಮ್ಮ ನಾಡಿನ: ಪಾರಂಪರಕ ನಮ್ಮ ನಾಡಿನ ಪಾರಂಪರಿಕ ಕಲೆಗಳಾದ 


ವೀರಭದ್ರಕುಣಿತ 


ಕಲೆಗಳಾದ ಕಂಸಳೆ, ಚೌಡಿಕೆ, 
ಡೋಲು ಬಡಿತ, 


ನಾದಸ್ಥರ ಕಲಿಕೆಯಂತಹ ಕಲೆಗಳನ್ನು | 


ಕಂಸಾಳೆ, ಚೌಡಿಕೆ ವೀರಭದ್ರುಕುಣಿತ ಡೋಲು | 


ಬಡಿತ. ನಾದಸ್ವರ :. ಕಲಿಕೆಯಂತಹ ಕಲೆಗಳನ್ನು 


ಉಳಿಸುವ ಮತ್ತು ಬೆಳೆಸುವ. ವಿಟ್ಟಿನಲ್ಲಿ_ಗುರುಶಿಷ್ಯ- 


ಉಳಿಸುವ ಮತ್ತು ಬೆಳೆಸುವ ನಿಟ್ಟಿನಲ್ಲಿ 
ಸರ್ಕಾರದ ಯೋಜನೆಗಳು 
ಯಾವುದಾದರೂ, ಇವೆಯೇ (ಇದಲ್ಲಿ 


} ಮಾಹಿತಿ ನೀಡುವುದು) 


ಪರಂಪರೆ ಯೋಜನೆಯನ್ನು ರೂಪಿಸಿ ಪಾರಂಪರಿಕ 

ಕಲೆಗಳನ್ನು ಬೆಳೆಸಲು ಎಲ್ಲಾ 

ತರಬೇತಿಗಳನ್ನು ಏರ್ಪಡಿಸಲಾಗುತ್ತಿದೆ. 
ಇಲಾಖೆಯಿಂದ ಹಮ್ಮಿಕೊಳ್ಳುವ . ಉತ್ಸವಗಳು, 


1 ಜಯಂತಿ, ಜನಪರಗಿರಿಜನ ಉತ್ಸವ, ರಾಜ್ಯೋತ್ಸವ; 


ಯುವಸೌರಭ,' ೧ -:ಚಿಗುರು ಇತ್ಯಾದಿ 
ಕಾರ್ಯಕ್ರಮಗಳಲ್ಲಿ ಪಾರಂಪರಿಕ ಕಲೆಗಳಿಗೆ 
ಪ್ರೋತ್ಸಾಹ ನೀಡಿ ವೇದಿಕೆ ಕಲ್ಪಿಸಿ ನಿಯಮಾನುಸಾರ. 


1ಗನರವ ಸಂಭಾವನೆಯನ್ನು ಪಾವತಿಸಲಾಗುತ್ತಿದೆ. 


ಕರ್ನಾಟಿಕ ಜಾನಪದ ಅಕಾಡೆಮಿಯಲ್ಲಿ ಜನಪದ 


ಜಿಲ್ಲೆಗಳಲ್ಲಿ |. 


ಕಲೆಗಳಾದ ಕಂಸಾಳೆ, ಜೌಡಿಕೆ ವೀರಭದ್ರ ಕುಣಿತ |: ' 


ಕಲೆಗಳನ್ನು ಉಳಿಸಿ ಬೆಳೆಸುವ ವಿಟ್ಟಿನಲ್ಲಿ ತರಬೇತಿ 


ಶಿಬಿರಗಳನ್ನು ನಡೆಸಲಾಗುತ್ತಿದೆ. ತರಬೇತಿ ಪಡೆದ! 
ತಂಡಗಳಿಗೆ ರಾಜ್ಯದ ವಿವಿಧ ಭಾಗಗಳಲ್ಲಿ 
ಕಾರ್ಯಕ್ರಮಗಳನ್ನು - ಪ್ರದರ್ಶಿಸಲು ಅವಕಾಶ 
ಕಲ್ಪಿಸುತ್ತಿದೆ. 
ಪಾರಂಪರಿಕ ಕಲೆಗಳನ್ನು 
ಮುಂದುವರೆಸುತ್ತಿರುವ ಕಲಾವಿದರುಗಳಿಗೆ 
ವಾದ್ಯಪರಿಕರ/ ವೇಷಭೂಷಣ" ಖರೀದಿಸಲು 
- | ಸೇಹಾಸಿಂಧುವಿನಲ್ಲಿ ಅರ್ಜಿಸಲ್ಲಿಸಿದಲ್ಲಿ 
"ನಿಯಮಾನುಸಾರ್‌ ಸ “ಪರಿಶೀಲಿಸಿ 


ಪ್ರೋತ್ಸಾಹಧನವನ್ನು ನೀಡುವ ಯೋಜನೆಯನ್ನು 


'ಅಸಮುಷ್ಠಾ ;ನಗೊಳಿಸಲಾಗಿದೆ. 


ಡೋಲುಬಡಿತ ನಾದಸ್ಕರದ ಕಲಿಕೆಗೆ 
ಹೆಚ್ಚಿನ ಬೇಡಿಕೆಯಿದ್ದು ಇದನ್ನು ಕಲಿಸುವ 
ಶಾಲೆಗಳನ್ನು ಜಿಲ್ಲೆಗೊಂದರಂತೆ 


"| ಸ್ಥಾಪಿಸಲು ಹಾಗೂ ಇವುಗಳ ಬಗ್ಗೆ ಹೆಚ್ಚಿನ 


ಅಧ್ಯಯನವನ್ನು ಮಾಡಿ ಕಲೆಗಳನ್ನು 
ಉಳಿಸಲು ಸರ್ಕಾರ ಕೈಗೊಂಡ 


ಅನ್ವಯಿಸುವುದಿಲ್ಲ. 


ಕ್ರಮಗಳೇನು: (ವಿವರ ನೀಡುವುದು) 


ಕಡತ ಸಂಖ್ಯೆ: ಕಸ೦ಬಾ 51 ಕವಿಸ 2021: 


ಹ್‌ 


ವಿಸುನಿಲ್‌ಕುಮಾರ್‌) 


ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು. 


